ಸೃಜನ 165%: 2583-3510 


SRUJANI: Indian Journal of Innovative Research and 5 1 R D F 
Development (SUIRD) 
Volume-3 Issue 1, March-April 2024, Pp. 73-77 editor@srujani.in 
Bi-Monthly, Peer-Reviewed, Open Access, Indexed Journal www.srujani.in 


ಭಾರತದ ವಿದೇಶಾಂಗ ನೀತಿಗೆ ನೆಹರುರವರ ಕೊಡುಗೆಗಳು: ಒಂದು ಅಧ್ಯಯನ 


ಮಂಜುನಾಥ ಸಾಮಿ ಎಸ್‌. ಎಂ 
ಸಹಾಯಕ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ರಾಜ್ಯಶಾಸ್ತ್ರ ಎ ಸ್ನಾತಕ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, 
ಸರ್ಕಾರಿ ಪ್ರಥಮ ದರ್ಜೆ ಕಾಶೇಜು, ಕೃಷ್ಣರಾಜಪೇಟೆ, ಮಂಡ್ಯ 


Abstract: 
ಸ್ವಾತಂತ್ರ್ಯ ನಂತರ ದೇಶದ ಮೊದಲ ಪಧಾನಿಯಾಗಿ ಜವಾಹರ್‌ಲಾಲ್‌ ನೆಹರು, ಅವರು ಭಾರತದ 


2೫ 0 ದೀತಿಗೆ ಭದ್ರ ಬುನಾದಿ ಹಾಕಿದರು. ಸ್ವಾತಂತ್ರ ನಂತರ ಹಲವಾರು ಆಂತರಿಕ ಮತ್ತು ಬಾಹ್ಮ 
ಪರಿಸ್ಥಿತಿಯನ್ನು ಬಹಳ ಎಚ್ಚರಿಕೆಯಿಂದ 1. ೬.) ಬಾಹ್ಯ ಪರಿಸ್ಥಿತಿಯನ್ನು ರ 
ಕಡೆ ತಮ್ಮ ಗಮನ ನೀಡಿ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ತನ್ನದೇ ಆದ ಗೌರವ ಸ್ಥಾನಮಾನ ಮಹತ್ವ 
ದೊರಕುವಂತೆ ಮಾಡಿದರು. ಪ್ರಸ್ಥುತ ಲೇಖನದಲ್ಲಿ ನೆಹರು ಅವರ ವಿದೇಶಾಂಗ ನೀತಿ ಹಾಗೂ ಭಾರತದ 
ವಿದೇಶಾಂಗ ನೀತಿಯ ಮೇಲೆ ಅವರ ಪಭಾವವನ್ನು ವಿಶ್ಲೇಷಣೆ ಮಾಡಲಾಗಿದೆ. 


Keywords: ಏದೇಶಾ೦ಗ ನೀತಿ, ಪ೦ಂಚತೀಲ ತತ್ವ ಅಲಿಪ್ತ ನೀತಿ, ವರ್ಣಭೇದ ನೀತಿ, ಸಾಮಾಜ್ಯಶಾಹಿ. 


ಪೀಠಿಕೆ 
ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ವಿಶ್ವದಲ್ಲಿ ನಿರ್ವಹಿಸಿದರು. ಪ್ರಮುಖವಾಗಿ ಬಾಹ್ಯ ಪರಿಸ್ಥಿತಿಯನ್ನು 
ಗೋಚರಿಸುವಂತೆ ಮಾಡಿ "ಬದುಕು ಬದುಕಲು ಸುಧಾರಿಸುವ ಕಡೆ ತಮ್ಮ ಗಮನ ನೀಡಿದ್ದಾರೆ. 
ಬಿಡು” ಎಂಬ ನಾಣ್ಣುಡಿಯಂತೆ ಅನೇಕ ರಾಷ್ಟ್ರಗಳ ಅಧ್ಯಯನದ ಉದ್ದೇಶ 
ಮುಖ್ಯವಾಗಿ ಹಿಂದುಳಿದ ರಾಷ್ಟಗಳ ಒಕ್ಕೂಟದ * ನೆಹರು ಅವರ ವಿದೇಶಾಂಗ ನೀತಿಯನ್ನು 
ಅಭಿವೃದ್ಧಿಗೆ ಶ್ರಮಿಸಿದರು ಯಾವುದೇ ಸೈದ್ಧಾಂತಿಕ ವಿಶ್ಲೇಷಿಸುವುದು 
ಬಣಗಳ ಗುಂಪಿಗೆ ಹೋಗದೆ ತಟಸ್ಥ ನೀತಿಯನ್ನು 
ಅನುಸರಿಸಿದರು. ಸಾಮ್ರಾಜ್ಯಶಾಹಿ ಮತ್ತು ವಸಾಹತು 
ಶಾಹಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತಿದ್ದರು. 
ಭಾರತದ ಸಾಂಪ್ರಾದಾಯಿಕ ಪರಂಪರೆಗೆ ಗೌರವ 
ಬರುವಂತೆ ಮಾಡಿದರು, ಶಾಂತಿ ಮಂತ್ರವನ್ನು 


* ಭಾರತದ ವಿದೇಶಾಂಗ ನೀತಿಯ ಮೇಲೆ, 
ನೆಹರು ಅವರ ಪ್ರಭಾವವನ್ನು ಅಧ್ಯಯನ 
ಮಾಡುವುದು. 

ಸಂಶೋಧನಾ ವಿಧಾನ 


ಜಗತ್ತಿಗೆ ಎತ್ತಿ ತೋರಿಸಿದರು ಪ್ರಸ್ತುತ ಕಾಲಕ್ಕೂ ಇವರ ಈಲೇಖನವುವಿವರಣಾತ್ಮಕ ಮತ್ತು ವಿಶ್ಲೇಷಣಾತ್ಮಕ 

ವಿದೇಶಾಂಗ ನೀತಿಗಳು ಅತ್ಯಂತ ಸೂಕ್ತವಾಗಿದೆ. ವಿಧಾನವನ್ನು ಒಳಗೊಂಡಿದೆ. ಅಧ್ಯಯನಕ್ಕೆ 

ಸ್ವಾತಂತ್ರ್ಯ ನಂತರ ಹಲವಾರು ಆಂತರಿಕ ಮತ್ತು ಅನುಗುಣವಾಗಿ ಆನುಷಂಗಿಕ ಮಾಹಿತಿಯನ್ನು 
ಬಳಸಿಕೊಳ್ಳಲಾಗಿದೆ. 


ಬಾಹ್ಯ ಪರಿಸ್ಥಿತಿಯನ್ನು ಬಹಳ ಎಚ್ಚರಿಕೆಯಿಂದ 


Please cite this article as: ಮಂಜುನಾಥ ಸ್ಟಾಮಿ ಎಸ್‌. ಎಂ. (2024). ಭಾರತದ ವಿದೇಶಾಂಗ ನೀತಿಗೆ ನೆಹರುರವರ ಕೊಡುಗೆಗಳು: ಒಂದು 
ಅಧ್ಯಯನ. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೊ €ವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(1), 73-77. 


SRUJANI: Indian Journal of Innovative Research and Development 


ನೆಹರು ಅವರ ವಿದೇಶಾಂಗ ನೀತಿಯ ಮೂಲತತ್ವಗಳು 
ಪಂಚತೀಲತತ್ವ ಮತ್ತು ನೆಹರು 

ಪಂಚಶೀಲತತ್ವವು ಶಾಂತಿಯುತ ಸಹಬಾಳ್ವೆಯ 
ಐದು ತತ್ವಗಳಾಗಿವೆ, ಆರ್ಥಿಕ ಮತ್ತು ಭದ್ರತಾ 
ಸಹಕಾರವನ್ನು ಹೆಚ್ಚಿಸಲು ಭಾರತ ಮತ್ತು ಚೀನಾ 
ನಡುವಿನ ಪ್ರಮುಖ ಸಂಬಂಧಗಳಲ್ಲಿ ಒಂದಾಗಿದೆ, 
ವಸಾಹತುಶಾಹಿಯ ನಂತರ ಹೊಸದಾಗಿ 
ಸ್ವತಂತ್ರ್ಯವಾಗಿರುವ ರಾಷ್ಟಗಳ ಅ೦ತರಾಷಿ ಪ್ರಯ 
ಸಂಬಂಧಗಳಿಗೆ ಹೊಸ ಮತ್ತು ಹೆಚ್ಚು ತಾತ್ವಿಕ 
ವಿಧಾನವನ್ನು ಅಭಿವೃದ್ಧಿ ಪಡಿಸಲು ಸಾಧ್ಯವಾಗುತ್ತದೆ. 
ಭಾರತದ ವಿದೇಶಾಂಗ ನೀತಿಯ ಸ್ಥಾಪಕರಾದ 
ನೆಹರುರವರು ತಮ್ಮ ವಿದೇಶಾಂಗ ನೀತಿ 
ಯೋಜನೆಯಲ್ಲಿ ವಿಶ್ವಶಾಂತಿಗೆ ಹೆಚ್ಚಿನ ಪ್ರಾಮುಖ್ಯತೆ 
ನೀಡಿದರು. ಭಾರತವು ಎಲ್ಲಾ ದೇಶಗಳೊಂದಿಗೆ 
ವಿಶೇಷವಾಗಿ ಮುಂದುವರಿದ ರಾಷ್ಟ್ರಗಳು ಮತ್ತು 
ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಶಾಂತಿಯುತ ಮತ್ತು 
ಸೌಹಾರ್ದಯುತ ಸಂಬಂಧಗಳನ್ನು ಬಯಸಿತು, 
ಚೀನಾದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವಾಗ 
ಪಂಚಶೀಲ ಎಂದು ಕರೆಯಲ್ಪಡುವ ಐದು 
ತತ್ವಗಳನ್ನು ಉಭಯ ರಾಷ್ಟ್ರಗಳು ಪ್ರತಿಪಾದಿಸಿದರು. 
ಡಿಸೆಂಬರ್‌ 31, 953 ರಂದು ಟಿಬಿಟಿಯನ್‌ ವ್ಯಾಪಾರ 


ಮಾತುಕತೆಗೆ ಭಾರತೀಯ ನಿಯೋಗವನ್ನು 
ಸ್ವೀಕರಿಸುವಾಗ ಚೀನಾದೊಂದಿಗೆ ಜೂನ್‌ 18, 


1954ರಂದು ದೆಹಲಿಯಲ್ಲಿ ಜಂಟಿ ಹೇಳಿಕೆಯನ್ನು ಈ 
ಪಂಚಶೀಲ ತತ್ವಗಳನ್ನು ಭಾರತದ ಪ್ರಧಾನ ಮಂತ್ರಿ 
ಜವಾಹರ್‌ಲಾಲ್‌ ನೆಹರ್‌ ಮತ್ತು ಪ್ರೀಮಿಯರ್‌ ಎಸ್‌ 
ಲಾಯ್‌ ಅವರು ಒತ್ತಿ ಹೇಳಿದರು. ಶ್ರೀಲಂಕಾದ 
ಕೊಲಂಬೊದಲ್ಲಿ ನೆಹರು ಏಷ್ಯಾದ ಪ್ರಧಾನಮಂತ್ರಿಗಳ 
ಸಮ್ಮೇಳನದಲ್ಲಿ ಮಾಡಿದ ಭಾಷಣದಲ್ಲಿ ನೆಹರು ಹೀಗೆ 
ಹೇಳಿದರು, ಈ ತತ್ವಗಳನ್ನು ಪರಸ್ಪರ ಗುರುತಿಸಿದರೆ 
ಎಲ್ಲಾ ದೇಶಗಳ ಸಂಬಂಧಗಳಲ್ಲಿ ಯಾವುದೇ 
ಘರ್ಷಣೆಯಾಗುವುದಿಲ್ಲ ಮತ್ತು ಯಾವುದೇ 
ಯುದ್ದಗಳು ಸಂಭವಿಸುವುದಿಲ್ಲ. ಇಂಡೋನೇಷ್ಯಾದ 


ಬಾಡುಂಗ್‌ನಲ್ಲಿ ನಡೆದ ಇತಿಹಾಸಿಕ ಏಷ್ಯಾನ್‌ 


ಆಫ್ರಿಕನ್‌ ಸಮ್ಮೇಳನದಲ್ಲಿ 1955ರಲ್ಲಿ ಏಫ್ರಿಲ್‌ನಲಿ 
ಹೊರಡಿಸಲಾದ ಶಾಂತಿಯುತ ಸಹಭಾಳ್ವೆಯ 10 
ತತ್ವಗಳ ಹೇಳಿಕೆಯಲ್ಲಿ ಈ ಪಂಚಶೀಲ ತತ್ವಗಳನ್ನು 
ಸಂಯೋಜಿಸಲಾಗಿದೆ. ಪಂಚಶೀಲ ತತ್ವಗಳು 
ಭಾರತದ ದ್ವೀಪಕ್ಷೀಯ ಸಂಬಂಧಗಳ ಮಾರ್ಗದರ್ಶಿ 
ತತ್ವವಾಗಿದೆ. ಪಂಶೀಲತತ್ವವು ವಿದೇಶಾಂಗ ನೀತಿಯ 
ಪ್ರಮುಖ ತತ್ವವಾಗಿದೆ. 

ಪಂಚಶೀಲ ತತ್ವಗಳು ಯಾವುವೆಂದರೆ 


* ಪರಸ್ಪರ ಪ್ರಾದೇಶಿಕ ಸಮಗ್ರತೆ ಮತ್ತು 
ಸಾರ್ವಭೌಮತ್ವಕ್ಕೆ. ಪರಸ್ಪರ ಗೌರವ 
ನೀಡುವುದು. 


* ಪರಸ್ಪರ ಆಕ್ರಮಣ ಮಾಡದಿರುವುದು 
* ಪರಸ್ಪರ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ 
ಮಾಡದಿರುವುದು 
* ಸಮಾನತೆ ಮತ್ತು ಪರಸ್ಪರ ಪ್ರಯೋಜನಕ್ಕಾಗಿ 
ಸಹಕಾರ ನೀಡುವುದು 
* ಶಾ೦ತಿಯುತ ಸಹಭಾಳ್ವೆಯನ್ನು ಸಾಧಿಸುವುದು. 
ಈ ಮೇಲ್ಕಂಡ ತತ್ವಗಳು ರಾಜ್ಯದ ಸಾರ್ವಭೌಮತ್ವದ 
ವೆಸ್ಟ್‌ ಫಾಲಿಯನ್‌ ರೂಢಿ- 
ಸಂಪ್ರಾದಾಯಗಳ ವ್ಯಾಖ್ಯಾನವಾಗಿದೆ. 
ಅಲಿಪ್ತ ನೀತಿ ಮತ್ತು ನೆಹರು 
ಅಲಿಪ್ತ ನೀತಿಯು ಭಾರತದ ವಿದೇಶಾ೦ಗನೀತಿಯ 
ಪ್ರಮುಖ ಲಕ್ಷಣವಾಗಿದೆ, 1950ರಲ್ಲಿ ವಿಶ್ವಸಂಸ್ಥೆಯಲ್ಲಿ 
ಭಾರತದಲ್ಲಿ ಮತ್ತು ಯುಗೋಸ್ಟೋವಿಯಾದಿಂದ 
"ಅಲಿಪ್ಪತೆ' ಎಂಬ ಪದವನ್ನು ಮೊದಲ ಬಾರಿಗೆ 
ಬಳಸಲಾಯಿತು. ಇವೆರಡೂ ದೇಶಗಳು ಕೊರಿಯನ್‌ 
ಯುದ್ದವನ್ನು ಒಳಗೊಂಡ ಬಹು ಮೈತ್ರಿಕೂಟಗಳಲ್ಲಿ 


ಒಪಂದ 
[90] 


ಯಾವುದೇ ಪಕ್ಷದೊಂದಿಗೆ ತಮ್ಮನ್ನು ತಾವು 
ಹೊಂದಿಸಿಕೊಳ್ಳಲು ನಿರಾಕರಿಸಿದವು. ಅಲಿಪ್ತ ನೀತಿ 
ಶ್ರೇಷ್ಠತೆಯಲ್ಲಿ ತಟಸ್ಥವಾಗಿರುವ ಯಣಾತ್ಮಕ 


ನೀತಿಯಾಗಿರಲಿಲ್ಲ ಶೀತಲ ಸಮರದ ಸಂದರ್ಭದಲ್ಲಿ 
ಯಾವುದೇ ಸೈದ್ದಾಂತಿಕ ವಿಚಾರಗಳಿಗೆ ಒಳಗಾಗದೆ, 


VOLUME-3, ISSUE-1, MARCH-APRIL 2024 ISSN: 2583-3510, ೫). 73-77 74 


This article available at: www.srujani.in 


SRUJANI: Indian Journal of Innovative Research and Development 


ತಟಸ್ಥವಾಗಿರುವುದು ಜೊತೆಗೆ ಅಂತರಾಷ್ಟ್ರೀಯ 
ವಿಷಯಗಳ ಮೇಲೆ ಸ್ವತಂತ್ರ ನಿಲುವನ್ನು 
ತೆಗೆದುಕೊಳ್ಳುವುದನ್ನು ಪ್ರತಿಪಾದಿಸುತ್ತದೆ ಮತ್ತು 
ಯಾವುದೇ ಮಿಲಿಟರಿ ಕೂಟಕ್ಕೆ 
ಸೇರ್ಪಡೆಯಾಗದಿರುವುದು ಭಾರತದ ಅಲಿಪ್ತ 
ನೀತಿಯು ಎಷ್ಯಾ ಆಫ್ರಿಕಾ ಮತ್ತು 
ಲ್ಯಾಟಿನ್‌ಅಮೇರಿಕಾದ ರಾಷ್ಟಗಳಲ್ಲಿ ಅನೇಕ 
ಬೆಂಬಲಿಗರನ್ನು ಪಡೆದುಕೊಂಡಿತು, ಏಕೆಂದರೆ 


ಶೀತಲಸಮರ ಒತ್ತಡಗಳು ಮತ್ತು ಉದ್ವಿಗೃತೆಯ 
ನಡುವೆ ತಮ್ಮ ವಿದೇಶಾಂಗನೀತಿಯ ಸ್ವಾತಂತ್ರವನ್ನು 
ರಕ್ಷಿಸಲು ಇದು ಅವಕಾಶವನ್ನು ಒದಗಿಸಿತು. 

ಅಲಿಪ್ತ ಚಳುವಳಿಯನ್ನು ಜನಪ್ರಿಯಗೊಳಿಸುವಲ್ಲಿ 
ಮತ್ತು ಕ್ರೋಢೀಕರಿಸುವಲ್ಲಿ ಭಾರತ ಪ್ರಮುಖ 
ಪಾತ್ರವಹಿಸಿದೆ. ಏಷ್ಯಾದ ಐಕ್ಕತೆಯನ್ನು ರೂಪಿಸುವ 
ಸಲುವಾಗಿ ನೆಹರು ನಾಯಕತ್ವದಲ್ಲಿ ನವದೆಹಲಿಯಲ್ಲಿ 
ಸಮ್ಮೇಳನ ಏರ್ಪಡಿಸಿತು. ಭಾರತವು ಇತರ 
ದೇಶಗಳಲ್ಲಿನ ವಸಾಹತುಶಾಹಿ ಆಡಳಿತದ ವಿರುದ್ಧ 
ದೃಢವಾಗಿ ಹೋರಾಟ ಮಾಡಿತು. ಇಡೋನೇಷ್ಯಾದ 


ಸ್ವಾತಂತ್ರ್ಯದ ವಿಷಯಕ್ಕೆ ಸಂಬಂಧಿಸಿದಂತೆ 1949ರಲ್ಲಿ 


ಭಾರತದ ಏಷ್ಯಾ ಸಂಬಂಧಗಳ ಸಮ್ಮೇಳನವನ್ನು 
ಕರೆಯಿತು. ಏಷ್ಯಾ ಮತ್ತು ಆಫ್ರಿಕಾದ 29ದೇಶಗಳ 
ಸಮ್ಮೇಳನವನ್ನು 1955ರಲ್ಲಿ ಬಾಡುಂಗ್‌ನಲ್ಲಿ 
ಆಯೋಜಿಸಲಾಯಿತು. ಇದು “ಬಾಡುಂಗ್‌' 
ಸಮ್ಮೇಳನ ಎಂದು ಪ್ರಸಿದ್ಧಿ ಪಡೆಯಿತು. ಈ 
ಸಮ್ಮೇಳನವು ಪಂಚಶೀಲ ತತ್ವಗಳನ್ನು 
ಒಳಗೊಂಡಿರುವ 10 ಮೂಲಭೂತ ತತ್ವಗಳನ್ನು 


ಘೋಷಿಸಿಲಾಯಿತು. ವಸಾಹತುಶಾಹಿ ವಿಮೋಚನೆ. 
ಶಾಂತಿ ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳ ನಡುವೆ 


ಇಲ್ಲಿಯವರೆಗೆ ಭಾರತವು ತನ್ನದೇಯಾದ 
ಮಹತ್ವವನ್ನು ಇಡಿ ಜಗತ್ತಿಗೆ ಸಾರಿದೆ. ಶೀತಲ 
ಸಮರದ ಅಂತ್ಯದ ನಂತರ ಅಲಿಪ್ತ ಚಳುವಳಿಯು 
ತನ್ನನ್ನು ತಾನೇ ಮರು ವ್ಯಾಖ್ಯಾನಿಸಲು ಮತ್ತು ಹೊಸ 
ವಿಶ್ವ ವ್ಯವಸ್ಥೆಯಲ್ಲಿ ತನ್ನ ಗುರಿ ಉದ್ದೇಶವನ್ನು 
ಮರುಶೋಧಿಸಲು ಭಾವಿಸಿದೆ. 
ವಸಾಹತುಶಾಹಿ, ಸಾಮ್ರಾಜ್ಯಶಾಹಿ, ವರ್ಣಭೇದನೀತಿಯ 
ಬಗೆಗಿನ ನೆಹರುರವರ ವಿಚಾರಧಾರೆಗಳು: 

ಭಾರತವು ವಸಾಹತುಶಾಹಿ, ಸಾಮ್ರಾಜ್ಯಶಾಹಿ 
ಮತ್ತು ವರ್ಣಭೇದನೀತಿಗೆ ವಿರುದ್ಧವಾಗಿದೆ, ಜೊತೆಗೆ 


ಇದನ್ನು ತನ್ನ ವಿದೇಶಾಂಗ ನೀತಿಯನ್ನಾಗಿ 
ರೊಪಿಸಿಕೊಂಡಿದೆ. ಇದಕ್ಕೆ ಪ್ರಮುಖ ಕಾರಣ 
ನೆಹರುರವರು. ಭಾರತದ ವಸಾಹತುಶಾಹಿ ಮತ್ತು 
ವರ್ಣಭೇದನೀತಿಯ ಕಹಿ ಅನುಭವವನ್ನು 
ಅನುಭವಿಸಿದ್ದರಿಂದ ಈ ಅನಿಷ್ಟ ನೀತಿಗಳಿಗೆ 
ವಿರುದ್ಧವಾಗಿತ್ತು. 

ಭಾರತವು ಅಂತರಾಷ್ಟ್ರೀಯ ಶಾಂತಿಗೆ 
ವಸಾಹತುಶಾಹಿ, ಸಾಮ್ರಾಜ್ಯಶಾಹಿ, ವರ್ಣಭೇದ 


ನೀತಿಯು ಧಕ್ಕೆಯನ್ನು ಉಂಟುಮಾಡುತ್ತದೆ ಎಂದು 
ಪರಿಗಣಿಸುತ್ತದೆ. 1946ರಲ್ಲಿ ನಡೆದ ವಿಶ್ವಸಂಸ್ಥೆಯ 
ಸಾಮಾನ್ಯ ಸಭೆಯಲ್ಲಿ ವರ್ಣಭೇದನೀತಿಯ ವಿರುದ್ಧ 
ಧ್ವನಿಯನ್ನು ಏತ್ತಿತು. ಜೂತೆಗೆ ಇಂಡೋನೇಷ್ಯಾದ 
ಸ್ವಾತಂತ್ರ್ಯಕ್ಕಾಗಿ ಕರೆಯನ್ನು ನೀಡಿತು. ಈ 
ಉದ್ದೇಶಕ್ಕಾಗಿ ಏಷ್ಯಾದ ರಾಷ್ಟಗಳ ಸಮ್ಮೇಳನವನ್ನು 
ಆಯೋಜಿತು. ಅಲಿಪ್ತ ನೀತಿಯ ಚಳುವಳಿ ಮತ್ತು 
ಇತರ ಅಂತರಾಷ್ಟೀಯ ಮಟ್ಟದ ವೇದಿಕೆಗಳ 


ಮೂಲಕ ಭಾರತದ ನಿರಂತರವಾದ ಪ್ರಯತ್ನಗಳ 


ಫಲದಿಂದಾಗಿ ಆಫ್ರಿಕಾದ 14 ರಾಷ್ಟ್ರಗಳು 1964ರಲ್ಲಿ 


ವಸಾಹತುಶಾಹಿ ಕಪಿಮುಷ್ಟಿಯಿಂದ ಬಿಡುಗಡೆ 
ಸಾ೦ಸ್ತ ತಿಕ, ಆರ್ಥಿಕ ಮತು ರಾಜಕೀಯ 
ನಂ ಗೊಂಡವು. ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ 
ಸಹಕಾರಕ್ಕಾಗಿ ಒಟಾಗಿ ಕೆಲಸಮಾಡಲು ಒಪಿದರು. ತ ಚ 
ಡೆ ಈ ನೀತಿಯ ಪಿಡುಗನ್ನು ಕೊನೆಗಾಣಿಸಲು ಭಾರತ 
al ಸಮ್ಮೇಳನವು NAM ನಿರಂತರವಾದ ಪ್ರಯತ್ನವನ್ನು ಮಾಡುತ್ತ ಬಂದಿತು. 
ಪೂರ್ವಭಾವಿಯಾಗಿತ್ತು. 1901ರಲ್ಲಿ ಬಿಲ್‌ಗೇಡ್ನಲ್ಲಿ ದಕ್ಷಿಣ ಆಫ್ರಿಕಾದ ಆಕ್ರಮಣಕ್ಕೆ ಬಲಿಯಾದ 
ತನ್ನ ಮೊದಲ ಶೃಂಗಸಭೆಯನ್ನು ನಡೆಸಿತು, ರಾಷ್ಟ್ರಗಳಿಗೆ ಸಹಾಯ ಮಾಡುವ ಸಲುವಾಗಿ ಅಲಿಪ್ತ 
VOLUME-3, ISSUE-1, MARCH-APRIL 2024 ISSN: 2583-3510, Pp. 73-77 7 


This article available at: www.srujani.in 


SRUJANI: Indian Journal of Innovative Research and Development 


ಚಳುವಳಿಯು 1986ರಲ್ಲಿ ಆಫ್ರಿಕಾದ ನಿಧಿಯನ್ನು 
ಸ್ಥಾಪನೆ ಮಾಡಲಾಯಿತು. ಈ ನಿಧಿಗೆ ಭಾರತ 


ಉದರಾವಾದ ಕೊಡುಗೆಯನ್ನು ನೀಡಿತು. 1990ರಲ್ಲಿ 


ವರ್ಣಭೇದ ನೀತಿಯ ಅಂಶವು ಭಾರತದ 
ವಿದೇಶಾಂಗ ನೀತಿಗೆ ಉತ್ತಮ ಯಶಸ್ಸನ್ನು 
ಸಾಧಿಸತೊಡಗಿತು. 
ಅಂತರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಅತ್ಯರ್ಥ 
ಮತ್ತ ನೆಹರು 

ಭಾರತದ ವಿದೇಶಾಂಗ ನೀತಿಯ ಪ್ರಮುಖ 
ವಿಚಾರವೆಂದರೆ, ಅಂತರಾಷ್ಟ್ರೀಯ ವಿವಾದಗಳ 
ಶಾಂತಿಯುತ ಇತ್ಯರ್ಥದಲ್ಲಿ ಅಚಲವಾದ 


ನಂಬಿಕೆಯನ್ನು ಹೊಂದಿದೆ. ಭಾರತ ಸಂವಿಧಾನದ 


4ನೇ ಭಾಗವಾದ ರಾಜ್ಯನಿರ್ದೇಶಕ ತತ್ವಗಳಲ್ಲಿ 51ನೇ 
ಎಧಿ ಇದನ್ನು ಸ್ಪಷ್ಟ ಪಡಿಸುತ್ತದೆ. ಭಾರತ 
ಯುಗೊಸ್ಲಾವಿಯ ಮತ್ತು ಸ್ವೀಡನ್‌ ಜಂಟಿಯಾಗಿ 
ಮಂಡಿಸಿ ಶಾಂತಿಯುತ ಸಹಬಾಳ್ವೆಯ ಕುರಿತಾದ 
ನಿರ್ಣಯವನ್ನು 1957ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ 
ಸಭೆಯು ಸರ್ವಾನುಮತದಿಂದ ಅಂಗೀಕರಿಸಿತು. 
ಕೋರಿಯಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತವು 
ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಪ್ಯಾಲೆಸ್ಟೈನ್‌ 


ಸಮಸ್ಯೆ, ಕಾಶ್ಮೀರ ಸಮಸ್ಯೆ, ನೆರೆರಾಷ್ಟ್ರಗಳೊಂದಿಗೆ ಗಡಿ ರ್ಟ ನ ಸದಸ್ವತ್ಟತ' ಫಕ್ಕಾದಾಶರ್ಲೂ 
ವಿವಾದಗಳು... ಮತ್ತು. ಇತರ ವಿವಾದಗಳನ್ನು ` 
ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಲು ಉಪಸಂಹಾರ 
ಪ್ರಯತ್ನಿಸಿದೆ. ಇರಾನ್‌ ಪರಮಾಣು ಸಮಸ್ಯೆಯ ಜವಹರ್‌ಲಾಲ್‌ ನೆಹರು ಅವರು ಸ್ವಾತಂತ್ರ್ಯದ 
ಶಾಂತಿಯುತ ಇತ್ಯರ್ಥದ ಪರವಾಗಿದೆ. ನಂತರ ಆಧುನಿಕ ಭಾರತದ ವಾಸ್ತುಶಿಲ್ಪಿಯಾಗಿದ್ದರು, 
ಅಂತರಾಷ್ಟ್ರೀಯ ಮಟ್ಟದ ಸಮಸ್ಯೆಗಳನ್ನು ದೇಶದ ಅಂತರಿಕ ಪರಿಸ್ಥಿಯನ್ನು ನಿಬಾಯಿಸುವುದರ 
ಬಗೆಹರಿಸಿಕೊಳ್ಳಲು ಭಾರತ ಯಾವಾಗಲೂ ವಿದೇಶಿ ಜೊತೆಗೆ ವಿದೇಶಿ ಸಂಬಂಧಗಳು ಅಂದರೆ ಬಾಹ್ಯ 
ಮಿಲಿಟರಿ ಸಂಘಟನೆಯನ್ನು ವಿರೋಧಿಸುತ್ತಾ ಸಂಬಂಧಗಳಲ್ಲಿಯೂ ಪ್ರಮುಖವಾದ ಪಾತ್ರವನ್ನು 
ಬಂದಿದೆ, ಈ ತತ್ವವು ಭಾರತದ ವಿದೇಶಾಂಗ ವಹಿಸಿದರು. ಭಾರತಕ್ಕೆ ಅಗತ್ಯವಾದ ವಿದೇಶಿ 
ನೀತಿಯ ಮೂಲ ಆಧಾರವಾಗಿದೆ. ನೀತಿಗಳನ್ನು ರೂಪಿಸಿ ಅದನ್ನು ಕಾರ್ಯಗತಗೊಳಿಸಿದರು. 
ವಿಶ್ವಸಂಸ್ಥೆ ಅಂತರಾಷ್ಟ್ರೀಯ ಕಾನೂನು ನ್ಯಾಯಯುತ ಇವರು ರೂಪಿಸಿದ ನೀತಿಗಳು ಇಂದಿಗೂ 
ಸ್ಥಾನಮಾನದ ಬಗೆಗಿನ ನೆಹರುರವರ ವಿಚಾರಗಳು ಮಹತ್ವವನ್ನು ಪಡೆದುಕೊಂಡಿವೆ. ಅಲಿಪ್ತ ನೀತಿ, 
ಭಾರತವು ಎಶ್ವಸಂಸ್ಥೆಯಲ್ಲಿ ಅಚಲವಾದ ನಂಬಿಕೆ ಪಂಚಶೀಲತತ್ವ ವಿಶ್ವಸ೦ಸ್ಥೆಯಲ್ಲಿನ ನಂಬಿಕೆ, 
ಹೊಂದಿದೆ, ಇದೇ ಕಾರಣದಿಂದಾಗಿ ಕಾಶ್ಮೀರ ವರ್ಣಬೇದನೀತಿಗೆ ವಿರೋಧ, ಸಾಮ್ರಾಜ್ಯಶಾಹಿ 
VOLUME-3, ISSUE-1, MARCH-APRIL 2024 ISSN: 2583-3510, Pp. 73-77 76 


This article available at: www.srujani.in 


ಸಮಸ್ಯೆಯನ್ನು ವಿಶ್ವಸಂಸ್ಥೆಗೆ ತೆಗೆದುಕೊ೦ಡುಹೋಗಿತ್ತು. 
ಅಂತರಾಷ್ಟ್ರೀಯ ಕಾನೂನು ಮತ್ತು ರಾಷ್ಟಗಳ 
ಪರಮಾಧಿಕಾರದ ಸಮಾನತೆಯ ತತ್ವಗಳಿಗೆ ಆಳವಾದ 
ಗೌರವವನ್ನು ಹೊಂದಿದೆ. ಎಶ್ವಸಂಸ್ಥೆಯಿಂದ 
ಪ್ರತಿನಿಧಿಸರಾದ ಇತರ ರಾಷ್ಟಗಳ ಆಂತರಿಕ 


ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು 
ಎಶ್ವಸಂಸ್ಥೆ ಅಂಗೀಕರಿಸಿದ ನಿಶ್ಯಸ್ತ್ರೀಕರಣವನ್ನು 
ಬೆಂಬಲಿಸಿದೆ, ಜೊತೆಗೆ ವಿಶ್ವಸಂಸ್ಥೆ ಮುಂದೆ 
ಪರಮಾಣು ನಿಶ್ಶಸ್ತೀಕರಣದ ಮಹತ್ವಾಕಾಂಕ್ಷೆಯ 


ಕಾರ್ಯಕ್ರಮವನ್ನು ಪ್ರಸ್ತಾಪಿಸಿದೆ. ಭಾರತ ಇಂದಿಗೂ 


ಸಾರ್ವತ್ರಿಕ ನಿಶ್ಯಸ್ತೀಕರಣಕ್ಕೆ ಬದ್ಧವಾಗಿದೆ, 
ವಿಶ್ವಸಂಸ್ಥೆಯಶಾಂತಿಪಾಲನ ಕಾರ್ಯಚಟುವಟಿಕೆಗಳಲ್ಲಿ 
ಸಕ್ರಿಯವಾಗಿ ಭಾಗವಹಿಸುವ ಮೂಲಕ 
ವಿಶ್ವಸಂಸ್ಥೆಯು ವಿಶ್ವಶಾಂತಿಯನ್ನು ಕಾಪಾಡುವಲ್ಲಿ 


ಭಾರತ ಪ್ರಮುಖವಾದ ಪಾತ್ರವಹಿಸುತ್ತಾ ಬಂದಿದೆ. 
ಭದತಾ ಮಂಡಳಿಯನ್ನು ಹೆಚ್ಚು ವಾಸ್ತವಿಕ ಮತ್ತು 
ಪ್ರಜಾಸತ್ತಾತ್ಮಕವಾಗಿಸಲು ಭದ್ರತಾ ಮಂಡಳಿ ಮತ್ತು 
ಇತರ ವಿಶ್ವಸಂಸ್ಥೆಯ ಅಂಗಗಳ ಸುಧಾರಣೆಯನ್ನು 
ಪ್ರಸ್ತಾಪಿಸುತ್ತಾ ಬಂದಿದೆ ಮತ್ತು ಬೆಂಬಲ ನೀಡುತ್ತಾ 
ಬಂದಿದೆ. ಮುಖ್ಯವಾಗಿ ಭದ್ರತಾ ಮಂಡಳಿಯಲ್ಲಿ 


SRUJANI: Indian Journal of Innovative Research and Development 
ಮತ್ತು ವಸಾಹತುಶಾಹಿಗೆ ವಿರೋಧ, ಈ ವಿದೇಶಿ https://www.mapsofindia.com/persona 
ನೀತಿಗಳು ಭಾರತದ ಆತ್ಮವಾಗಿವೆ. ಜೊತೆಗೆ lities/nehru/foreign-policy.html 
ಶಾಂತಿಯುತ ಸಹಬಾಳ್ವೆಯ ತತ್ವವನ್ನು ಎಶ್ವಸಂಸ್ಥೆ * McLane, J. ಔ., & Gopal, 5. (1981). 
ತನ್ನ ಚಾರ್ಟರ್‌ನಲ್ಲಿ ಅಳವಡಿಕೆ ಮಾಡಿಕೊಂಡಿದೆ. Jawaharlal Nehru: A Biography. The 
ಶೀತಲ ಯುದ್ದದ ಸಂದರ್ಭದಲ್ಲಿ ಸೈದ್ಧಾಂತಿಕ American Historical Review, 86(2), 
ವಿಚಾರಗಳಿಗೆ ಬದ್ಧವಾಗಿರದೆ ಯಾವುದೇ ಮಿಲಿಟರಿ 442. https://doi.org/10.2307/1857554 
ಕೂಟಗಳಿಗೆ ಸೇರದೆ ಭಾರತವನ್ನು ಮುನ್ನೆಡೆಸಿದ * Power, P. F. (1964). Indian Foreign 
ಕೀರ್ತಿ ಇವರಿಗೆ ಸಲ್ಲುತ್ತದೆ. ಭಾರತದ ವಿದೇಶಾಂಗ Policy: The Age of Nehru. The Review 
ನೀತಿಗೆ ಇವರು ಒಂದು ಭದ್ರವಾದ ತಳಹದಿಯನ್ನು of Politics, 26(2), 257-286. 
ಹಾಕಿಕೊಡುವುದರ ಮೂಲಕ ಭಾರತದ ವಿದೇಶಾಂಗ https://doi.org/10.1017/500346705000 
ನೀತಿಗೆ ಅಪಾರವಾದ ಕೂಡುಗೆಯನ್ನು ನೀಡಿದರು. ಹ 
ಆದುದರಿಂದಲೇ ಇವರನ್ನು ಭಾರತದ ವಿದೇಶಾಂಗ 
ನೀತಿಯ ಶಿಲ್ಪಿ ಎಂದು ಕರೆಯುತ್ತಾರೆ. 


ಪರಮರ್ಶಾನ ಗ್ರಂಥಗಳು: 


* ದೇವೆಗೌಡ ಟಿ.ಡಿ. (೨೦೧೪). ಅಂತರಾಷ್ಟೀಯ 
ಸಂಬಂಧಗಳು. ಚೆತನ್‌ಬುಕ್‌ ಹೌಸ್‌. 


* ಹಾಲಪ (2007). ಅಂತರಾಷ್ಟ್ರೀಯ 
Lf 0) 
ಸಂಬಂಧಗಳು. ವಿದ್ಯಾನಿಧಿ ಪಕಾಶನ. 


* ಜಯರಾಮ್‌. (2008). ಅಂತರಾಷ್ಟ್ರೀಯ 
ಸಂಬಂಧಗಳು ಮತ್ತು ಸಿದ್ದಾಂತಗಳ ಪರಿಕಲ್ಪನೆ. 
ಕಣ್ವ ಪ್ರಕಾಶನ. 


* ಸುರೇಶ್‌. ಕೆ.ಜೆ. (2012). ಅಂತರಾಷ್ಟ್ರೀಯ 
ಸಂಬಂಧಗಳು. ಲಕ್ಷ್ಮಿಪಿಂಟಿಂಗ್‌ ಮತ್ತು 


Dethe, V. (2018). Nehru contribution 
to Indian’s foreign policy. Journal of 
Emerging Technologies and 
Innovative Research, 5(2), 1237-41. 
https://www.jetir.org/papers/JETIR18 
02254.pdf 


* Jawaharlal Nehru ’s foreign policy. 
(n.d.). 


VOLUME-3, ISSUE-1, MARCH-APRIL 2024 ISSN: 2583-3510, Pp. 73-77 77 
This article available at: www.srujani.in 


